ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ 19ನೇ ಜುಲೈ, 2019 


ಗಂಗಮತಸ್ಥ ಸಮಾಜದ ಮೇಲೆ ದೂರು ದಾಖಲಾದ ಬಗ್ಗೆ 

ಶ್ರೀ ತಿಪ್ಪಣ್ಣ ಕಮಕನೂರ (ನಾಮನಿರ್ದೇಶನ ಹೊಂದಿದವರು):- 

413 (420) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 

(ಅ) ಕೊಲಿ, ಗಂಗಮತಸ್ಥ, ಬೆಸ್ತ ಹಾಗೂ ಇನ್ನಿ ತರೆ ಉಪ ಜಾತಿ ಸಮುದಾಯಗಳ ಮೇಲೆ ರಾಜ್ಯಾದ್ಯಂತ ದಾಖಲಾಗಿರುವ 
ಪೊಲೀಸ್‌ ಪ್ರಕರಣಗಳ ಸಂಖ್ಯೆ ಎಷ್ಟು; 

(ಆ) ಯಾವ ಪ್ರಕರಣಗಳ ಮೇಲೆ ದೂರು ದಾಖಲಾಗಿವೆ ; ಇದರಲ್ಲಿ ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ದಾಖಲಾದ ಪ್ರಕರಣಗಳ 
ಸಂಖ್ಯೆ ಎಷ್ಟು; 


(ಇ) ಕಲಬುರಗಿ ಜಿಲ್ಲೆ ಕೇಂದ್ರ ಕಾರಾಗೃಹದಲ್ಲಿರುವ ಅಪರಾಧಿಗಳ ಸಂಖ್ಯೆ ಎಷ್ಟು ? (ಸಂಪೂರ್ಣ ವಿವರ ನೀಡುವುದು) 


